A, (ಮ 


ರಮಜಾನ ದರ್ಗಾ 


"ಕಾವ್ಯ ಬಂತು ಬೀದಿಗೆ” ಈ ಕವಿಯ 
ಬದುಕಿನ ಪ್ರಯೋಗದ ಫಲವಾಗಿರುವದ 
ರಿಂದ ಈತನ ಕಾವ್ಯ ಹಾಗೂ ಈತನನ್ನು 
ಬೇರ್ಪಡಿಸುವುದು ಸುಲಭ ಸಾಧ್ಯವಿಲ್ಲ. 
ಏಕೆಂದರೆ ಈತ ತನ್ನ ಕಾವ್ಯವನ್ನು “ಬದುಕು 
ತ್ತಾನೆ', ಬದುಕನ್ನೇ ಕಾವ್ಯವಾಗಿಸುತ್ತಾನೆ. 


ನಮ್ಮ ಸಾಹಿತ್ಯದ ಬಹುತೇಕ ರ್ಯಾಡಿ 
ಕಲ್‌ ಕವನಗಳು ಜೀವದಿಂದ ಸ್ಪಂದಿಸುವ 
ಎನ್ನುವ ಆಪಾದನೆಗೆ ಅಪವಾದವಾಗಿ 
ನಿಲುತ್ತವೆ ಈ ಕವನಗಳು. ಇವು ರಂಗ 
ಹಲುಗಳ ನುಣುಪು ಗೋಡೆಗಳಿಂದ 
ಜಾರಿ ಬಂದವುಗಳಲ್ಲ; ಬೀದಿಯಲ್ಲಿ ಮಾನ 
ವೀಯತೆಗೆ ಅಪಮಾನ “ವಾದಾಗ, ನೆತ್ತರು 


ರೊಚ್ಚಿಕೊಂಡಾಗ ಹುಟ್ಟಿದುವು. 


ಸ | 
ತ ೩ A A ಕ 
ಎ ತ ದ ಜೂ § ಈ by PM 1 | ol R ಕ 
K ಹ K 
pr Np ಹೀ Ws & a ) ಶಿ NN ಣಾ 
ಕ Wa «= | 


ಕಾವ್ಯ ಬಂತು ಬೀದಿಗೆ 


ರಮಜಾನ ದರ್ಗಾ 


೦4 


ಯುವಪ್ರಜ್ಞ ಪ್ರಕಾಶನ 
೧೯೭೮ 


KAVYA BANTU 81701೧೯8 — (Kannada) A collection 
of poems by Ramjan Abdulsa Darga, M A, Sub-editor, 
““Krishipete”, Vidyanagar Hubli - 580,021. Published by 
Y uvaprajna Publications, Hubli - 22 


Pages Vill + 48 


(© Remjan Darga 

Cover design : Ramesh Dhanawadkar 
First Edition: Oct. 1978 

Copies : 1000 


Price: Rs. 6-00 


Printers : 


Somashekhar Akalwadi 
Manohar Printing Press 
Market, Dharwad 


“Circling the earth in the orbital 5048065010 
| marvelled at the beauty of our planet. 
People of the world! 

Let us safeguard and 

enhance this beauty — not destroy it!” 


—YURI GAGARIN 


ಜನರು ಬೀದಿಯಲ್ಲಿದ್ದಾಗ : 

- ರಂಗಮಹಲುಗಳನ್ನೊದ್ದು, 
ಕನಸುಗಳ ಕೋಟೆಯನ್ನೊಡೆದು, 
ಭ್ರಮೆಯ ಲೋಕವ ದಾಟಿ. 
ತಾನೂ ಬದುಕಲೆಂದು 

ಕಾವ್ಯ ಬಂತು ಬೀದಿಗೆ. 


ನಿವೇದನೆ 
ಪ್ರಿಯ ಓದುಗರೇ, 


ನಿಮ್ಮ ನೆನಪಾದಾಗಲೆಲ್ಲ “ನಾನೇಕೆ ಬರೆಯುತ್ತೇನೆ' ಎಂಬುದನ್ನು 
ತಿಳಿಸಲು ಆತುರತೆಯುಂಟಾಗುತ್ತದೆ. ನನ್ನ ದೇಶ ಅಂಥ ದೇಶ 
ಗಳು, ನನ್ನ ಜನರು-ಅಂಥ ಜನರು ಫಕ್ಕನೆ ನೆನಪಾಗುತ್ತಾರೆ. 
ಹೊಲಗೇರಿಯಿಂದ ಹಿಡಿದು ದಕ್ಷಿಣಾಫ್ರಿಕೆಯವರೆಗೆ ಮನಸ್ಸು 
ಹರಿಯುವಾಗ; ನಡುವೆ ರೈತರ ಗುಡಿಸಲುಗಳು, ಕಾರ್ಮಿಕರ 
ಕಾಲೊನಿಗಳು, ಸೂಳೆಗೇರಿಗಳು, ಸುಸಂಸ್ಕೃತರೆಂದೆನ್ನಿಸಿಕೊಳ್ಳು 
ವವರ ಮಹಲುಗಳು, ಉದ್ದಿಮೆಪತಿಗಳ ಕುರ್ಯಾನೆಗಳು-ಸುಲಿಗೆ 
ಸಾಮ್ರಾಜ್ಯಗಳು, ರಂಗು ರಂಗಿನ ಕ್ಲಬ್ಬುಗಳು, ಹಾಲು ಕುಡಿಯುವ 
ನಾಯಿಗಳು, ನೀರೂ ಸಿಗದ ಜನರು, ರಕ್ತ ಬೆವರಾಗುವವರೆಗೆ 
ದುಡಿದು ಎಲುಬಿನ ಗೂಡಾದವರು, ಎರಡು ಹೊತ್ತಿನ ಊಟ 
ಎಲ್ಲದೆ, ಇರಲು ಸ್ಥಳವಿಲ್ಲದೆ, ಔಷಧಿಗೆ ದುಡ್ಡಿಲ್ಲದೆ ರೋಗದ 
ಮುದ್ದೆಗಳಾಗಿ ಒದ್ದಾಡುವವರು, ಪ್ರಾಣಿಗಳಂತೆ ನೋವುಂಡು 
ಬೆಳೆದವರು, ತಾಪಸಾಗರಕ್ಕೆ ಸಹನೆಯ ಆಣೆಕಟ್ಟು ಕಟ್ಟಿದವರು 
ಎದುರಾಗುತ್ತಾರೆ. 


ಈ ನನ್ನ ಜನರಿಗೆ ಬದುಕೇ ಒಂದು "ಯಾತನಾ ಶಿಬಿರ'ವಾಗಿದೆ. 
ಇಂದು ಅವರ ಅತೃಪ್ತಿ ಸಹನೆ ಮೂರಿ ಬೆಳೆಯುತ್ತಿದೆ. ಅವರು 
ತಿನ್ನುವ ಆಹಾರ, ಕೇಳುವ ಅನುಕಂಪದ ಮಾತುಗಳು, ಅವರನ್ನು 
ನೋಡುವ ಮಾನವೀಯ ಕಣ್ಣುಗಳು ಕೃತ್ರಿಮವಾಗಿವೆ. ಅವರ 
ಅವಿಶ್ರಾಂತ ದುಡಿಮೆ, ಯಾನೆ, ಸಹತನೆ. ಅವರ ಹೆಪ್ಪುಗಟ್ಟಿದ 
ಭಾವನೆಗಳು, ನನಸಾಗದ ಕನಸುಗಳು ಜ್ವಾಲೆಗಳಾಗಿ ನನ್ನ ಆತ್ಮಕ್ಕೆ 
ಬೆಂಕಿಯಿಟ್ಟಂತೆಲ್ಲ ಅದು ಶುದ್ಧವಾಗುತ್ತದೆ---ನಾನು ಮನುಷ್ಯ 
ನಾಗುತ್ತೇನೆ. 


ನನ್ನ ವೈಯಕ್ತಿಕ-ಸಾಮಾಜಿಕ ದುರಂತಗಳು ಹೆಚ್ಚಾದಂತೆಲ್ಲ 
ಅವರು ನನಗೆ ತೀರ ಸವೊಪವಾಗುತ್ತಾರೆ. ಬದುಕಿನ ಬಗ್ಗೆ 
ಹೆಚ್ಚು ಶ್ರದ್ಧೆಯನ್ನು ಹುಟ್ಟಿಸುತ್ತಾರೆ. ಹೋರಾಟದ ಮಹತ 

ಜ ಹ್ಮ ಬ ತ ವ 
ವನ್ನು ತಿಳಿಸುತ್ತಾರೆ. ಬದುಕಿನ ಬಗ್ಗೆ ಅವರಿಗಿರುವ ಆದರ 
ಅಗಾಧವಾಗಿದೆ. 


ನನಗೆ ಗೊತ್ತು (ಎಲ್ಲರಿಗೂ ಗೊತ್ತು) ನಾವು ನೋಡು ನೋಡು 
ತ್ತಿರುವಂತೆಯೆ ಅವರು ಈ ಜಗತ್ತಿನ ಸ್ವರೂಪ ಬದಲಿಸುತ್ತಾರೆ. 
ನಾವು ಹೀಗೇ ಕವನ ಬರೆಯುತ್ತ, ನ್ಯಾಯಾಧೀಶ- ಐ.ಎ.ಎಸ್‌ 
-ಐ.ಪಿ.ಎಸ್‌ ಆಗಿ ಈ ವ್ಯವಸ್ಥೆಯ ನ್ಯಾಯ-ಅಧಿಕಾರ-ಶಿಸ್ತನ್ನು 
ಪೋಷಣೆ ಮಾಡುತ್ತ, ಮಂತ್ರಿಗಳಾಗಿ ಈ ವ್ಯವಸ್ಥೆಯನ್ನು ರಿಪೇರಿ 
ಮಾಡುತ್ತ, ಪ್ರಾಧ್ಯಾಪಕರಾಗಿ-ಸಂಶೋಧಕರಾಗಿ ನಮ್ಮ ಉಚ್ಚ 
ಸಂಸ್ಕೃತಿಯನ್ನು ಹೂಗಳುತ್ತ ಕಾಲ ಕಳೆಯುತ್ತಿರುವಾಗಲೇ 
ಅವರು ಮಾನವೀಯ ವ್ಯವಸ್ಥೆಯೊಂದರ ನಿರ್ಮಾಣ ಮಾಡು 
ತ್ತಾರೆ. ವಿಜಯ ಪತಾಕೆ ಅವರ ತ್ಯಾಗ ಬಲಿದಾನಗಳಿಂದ 
ಇನ್ನಷ್ಟು ಕೆಂಪಾಗುತ್ತದೆ. ಆ ಮೇಲೆ ನಾವು ನಾಚಿಕೆಯಿಂದ ತಲೆ 
ತಗ್ಗಿಸಿ ಅವರ ಮತ್ತು ಬದುಕಿನ ಮಹತ್ವವನ್ನು ಅರಿಯುತ್ತೇವೆ. 


ಬರವಣಿಗೆ ನನ್ನ ಉದ್ಯೋಗವಲ್ಲ, ಉದ್ಯೋಗವೇನೆಂಬುದನ್ನು 
ತಿಳಿಸುವಂತಹದು. ನಾನು ನನ್ನ ಬದುಕಿನ ದುರಂತಗಳನ್ನು 
ನಿಮಗೆಲ್ಲ ತಿಳಿಸಲು ಬರೆಯುತ್ತಿಲ್ಲ. ನನ್ನ ಆತ್ಮಕ್ಕೆ ಹತ್ತಿದ 
ಬೆಂಕಿಯನ್ನು ನಿಮ್ಮೆಲ್ಲರ ಆತ್ಮಗಳಿಗೆ ಹಚ್ಚುವುದಕ್ಕಾಗಿ 
ಬರೆಯುತ್ತಿದ್ದೇನೆ. 

ನನ್ನ ಕಾವ್ಯಕ್ಕೆ ಉದ್ದೇಶವಿದೆ-ಭವಿಷ್ಯವಿದೆ. ಏಕೆಂದರೆ ಭವಿಷ್ಯದ 
ವಾರಸುದಾರರು ನನ್ನ ಕಾವ್ಯಕ್ಕೆ ಸ್ಫೂರ್ತಿಯನ್ನಿತ್ತಿದ್ದಾರೆ. ಅಕ್ಷರ 
ಗಳೊಡನೆ ಅವರ ಸಂಬಂಧ ಹೆಚ್ಚಿದಂತೆಲ್ಲ ನನ್ನ ಮತ್ತು 
ನನ್ನಂಥವರ ಕವನಗಳು ಇನ್ನೂ ಜೀವ ತುಂಬಿಕೊಳ್ಳುತ್ತವೆ. 


ಇ [3 


—ರೆಮಜಾನ ದರ್ಗಾ 


ಕೃತಜ್ಞತೆ 


ಬಾಲ್ಯದಲ್ಲೇ ಹೆಚ್ಚು ಹೆಚ್ಚು ಸಂವೇದನಾಶೀಲನಾಗಲು ಕಾರಣ 
ವಾದ ನನ್ನೂರಿನ (ವಿಜಾಪುರದ) ಜನಸಮೂಹಕ್ಕೆ, ವಿದ್ಕಾಗುರು 
ಪ್ರಾ॥ ಎ. ಎಸ್‌. ಹಿಪ್ಪರಗಿಯವರಿಗೆ, ಕಷ್ಟಪಟ್ಟು ಕಲಿಸಿದ 
ತಂದೆ-ತಾಯಿ, ಸಹೋದರಿ ಸಹೋದರರಿಗೆ, ಚಿಕ್ಕಂದಿನಿಂದಲೂ 
ನನ್ನ ಬೆಳವಣಿಗೆಯಕಡೆಗೆ ಗಮನವಿತ್ತ ಪ್ರ ಜಿ. ಬಿ. ಸಜ್ಜನ 
ಅವರಿಗೆ, ಬದುಕಿನ ತಿರುವಿನಲ್ಲಿ ಬಂದು ಮುಂದೆ ಸಾಗಿಸಿದ 
ಪ್ರಾ॥ ಬಿ. ಎಸ್‌. ಸಾರಂಗಮಠ, ಪ್ರೀ ಬಿ. ಆರ್‌. ಬೀಳಗಿ 
ಯವರಿಗೆ, ಹೊಸ ತತ್ವವೊಂದರ ಅರಿವು ಮೂಡಿಸಿದ ಪ್ರಕಾಶ 
ಹಿಟ್ಟಿನಹಳ್ಳಿ, ನರಸಿಂಗರಾವ ಕುಲಕರ್ಣಿಯವರಿಗೆ, ಈ ಲೋಕ 
ದೊಳಗಿನ ಅನೇಕ ಲೋಕಗಳನ್ನು ತೋರಿಸಿದ ಗೆಳೆಯ ಮಹಾ 
ದೇವ ಹೊರಟ್ಟಿಯವರಿಗೆ, ನನ್ನ ಅತ್ಯಂತ ಕಷ್ಟದ ದಿನಗಳಲ್ಲಿ 
ಹೊಸ ಜೀವನವನ್ನೂ ಆತ್ಮೀಯತೆಯನ್ನೂ ಕೊಟ್ಟ ಶ್ರೀ ಕೆ. ಎಚ್‌. 
ರಂಗನಾಥರಿಗೆ, ಅಯ್ಕನಗೌಡ್ರ, ಪ್ರಿ॥ ಬಸವರಾಜ ಹುಂಬರವಾಡಿ 
ಯವರಿಗೆ, ಸಂಕಲನಕ್ಕಾಗಿ ಕವನಗಳನ್ನು ಆರಿಸಿ, ಪ್ರಕಟಿಸಲು 
ಪ್ರೋತ್ಸಾಹಿಸಿದ ಡಾ| ಮಲ್ಲಿನಾಥ ಕಲಬುರ್ಗಿಯವರಿಗೆ, ನನ್ನ 
ಈ ಪ್ರಥಮ ಕವನ ಸಂಕಲನ ಹೊರ ಬರಲು ಪ್ರತ್ಯಕ್ಷ ಇಲ್ಲವೇ 
ಪರೋಕ್ಷವಾಗಿ ಕಾರಣರಾದ ಎಲ್ಲ ಆತ್ಮೀಯರಿಗೆ ಅಲ್ಲದೆ ಈ 
ಸಂಕಲನದ ಮುಕ್ಕಾಲುಪಾಲು ಕವನಗಳು ಕೆಂಬಾವುಟ, ಶೂದ್ರ, 
ಕರ್ಮವೀರ, ಜಯ ಪ್ರಕಾಶ, ವಿಮೋಚನೆ, ಸಂಕ್ರಮಣ ಪತ್ರಿಕೆ 
ಗಳೆಲ್ಲ, ಅಂತಾರಾಷ್ಟ್ರೀಯ ಯುವಜನ ಮೇಳ-೭೮ರ ಸ್ಮರಣ 
ಸಂಚಿಕೆಯಲ್ಲಿ, “ತಾಪದ ಕಿಡಿ' ಕವನ ಸಂಕಲನದಲ್ಲಿ ಪ್ರಕಟ 
ವಾಗಿದ್ದು ಆ ಎಲ್ಲ ಸಂಪಾದಕರಿಗೆ, ಯುವಪ್ರಜ್ಞ ಪ್ರಕಾಶನಕ್ಕೆ, 
ಅಂದವಾದ ವಿನ್ಯಾಸ-ಮುದ್ರಣಗಳಿಗೆ ಕಾರಣರಾದ ಮುದ್ರಣಾ 
ಲಯದ ಕಾರ್ಮಿಕ ಬಂಧುಗಳಿಗೆ ಮತ್ತು ಆಕಳವಾಡಿ 
ಸಹೋದರರಿಗೆ ನನ್ನ ಕೃತಜ್ಞತೆಗಳು. 


ಪರಿವಿಡಿ 


ಪ್ರಣಾಳಿಕೆ ೧ 

ಫ್ಯಾಸಿಸ್ಟ್‌ ೨ 

ನ್ಯೂಟ್ರಾನ್‌ ಬಾಂಬ್‌ ೪ 
ಪ್ಯಾಲೆಸ್ತಾನ್‌ ಅಪಹರಿಸಲ್ಪಟ್ಟಿದೆ ೬ 
ಸಾಗಿದ್ದಾರೆ ೮ 

ದರ್ಶನ ೯ 

ಕಾವ್ಯ-ಬದುಕು ೧೧ 

ಬೇಕಪ್ಪಾ ಬೇಕು ೧೩ 

ಒಂದು ಗಿಡದ ಆತ್ಮಕಥೆ ೧೪ 
ದಿನಚರಿ ೧೫ 

ನಿಮ್ಮನ್ನು ಮರೆಯುವ ದಿನ ೧೬ 
ಮಾಂತ್ರಿಕ ೧೭ 

ಸವ್ಯಸಾಚಿ ೧೯ 

ಯುವಗೀತ ೨೦ 
ಯುದ್ದಬೀರುಗಳು ೨೧ 

ಅಳಲು ೨೨ 


೨೩ ನಿನ್ನ ನೆನಪು 

೨೬ ಜನಾರಣ್ಯ 

೨೭ ನನಗೆ ಗಾಂಧಿ ಆಗುವ ಇಚ್ಛೆ 
೨೯ ಏದೆಹಲಿ! 

೩೧ ವಿಪ್ಲವಿ 

೩೩ ಬುರ್ವಾಗಳು 

೩೫ ಹುಸಿ 

೩೭ ಬಸವಿ 

ರ೯ ಸಾವೇ 

೪೧ ಬಲೆಗಾರ 

೪೩ ನನ್ನ... 

೪೪ ಭಗ್ನ ಹೃದಯಿ 

೪೫ ಶಾಂತಿ 

೪೬ ಕವಿ 

೪೭ ಮೇಡಂ ನೀವೇ ಹೇಳಿ 


ಪ್ರಣಾಳಿಕೆ 


ನಾವು ದುಡಿಯುವ ಜನ 


ನಮ್ಮ ಅಧಿಕಾರ ಬಂದಾಗ : 
ಪೋಲೀಸರನ್ನು, ನ್ಯಾಯಾಧೀಶರನ್ನು 
ಮನುಷ್ಯರನ್ನಾಗಿ ಮಾಡುತ್ತೇವೆ. 


ಟ್ಯಾಂಕುಗಳು ಬುಲ್‌ಡೋಜರ್‌ ಆಗುತ್ತವೆ 
ತಗ್ಗು-ದಿನ್ನೆಯ ನೆಲ ಸಮನಾಗುತ್ತದೆ. 


ಬಂದೂಕಿನ ಬಾಯಲ್ಲಿ 
ಗುಬ್ಬಿ ಗೂಡು ಕಟ್ಟುತ್ತದೆ. 


“ಕೆಂಪುದೀಪ'ದ ಕೆಳಗೆ 
ಉದ್ಯಾನವನಗಳೇಳುತ್ತವೆ. 


ಒಂದೇ ಒಂದು ಸಲ ಅವಕಾಶ ಸಿಗಲಿ 


ಭೂಗೋಳದ ತುಂಬೆಲ್ಲ 
ಶಾಂತಿಯ ಬೀಜ ಬಿತ್ತುತ್ತೇವೆ. 


ಮುಂದಿ, 
ನಮ್ಮ ಮಕ್ಕಳು ಶಬ್ದಕೋಶ ತಿರುವಿ 
ವೀರಗಲ್ಲುಗಳ ಅರ್ಥ ಹುಡುಕುತ್ತಾರೆ. 


ಫ್ಯಾಸಿಸ್ಟ್‌ 


ಫ್ಯಾಸಿಸ್ಟ್‌ 
ದೇಶಪ್ರೇಮದ ಬೀಜ ಬಿತ್ತಿ 
ಬಾಂಬುಗಳ ಬೆಳೆ ಬೆಳೆದೆ. 


ನಿನ್ನ ಪುಂಗಿಯ ನಾದದಿ 
ಊರ ಕುರಿಗಳಲ್ಲ 
ರಣರಂಗ ಸೇರಿದವು. 


ಅಂದು, 
ನಿನ್ನ ದೈತ್ಯ ಶಕ್ತಿಯನ್ನೆಲ್ಲ 
ಬೃಹತ್‌ ಯುಕ್ತಿಯಿಂದ 


ನುಚ್ಚು ನೂರಾಗಿಸಿದೆವು. 


ಆದರೆ 

ಫ್ಯಾಸಿಸ್ಟ್‌ ನಮಗೆ ಗೊತ್ತಿದೆ 
ನೀನು 

ರಕ್ತಬೀಜನ ವಂಶದವ. 


ಹುಟ್ಟುತ್ತಿರುವಿ 

ಅರೆ-ಗಿರೆ-ಚೂರೆ 

ಹಾಗೆಯೆ ಬಿಟ ರೆ ಭಾರೆ 

ನೀನು ಶತಾವತಾರಿ 

ಹಿಟ್ಲರ್‌ ಮುಸೋಲಿನಿಯಿಂದ ಹಿಡಿದು 


೨ / ಕಾವ್ಯ ಬಂತು ಬೀದಿಗೆ 


ಫಿನೋಶಿ, ಫೋರ್ಡ್‌ 
ಖೋಂಡಾಕರ'...... 


ಮಾನವತೆಯ ಸತ್ವವನು ಹೀರುತ್ತಾ 
ಬೆಳೆಯುವ ಪಾರ್ಥೇನಿಯಂ. 


ನಿನ್ನ ಆನಂದ ಮಾರ್ಗ 
ನಮ್ಮ ಡೋಗಿಗಳಿಂದ ನಿರ್ಮಿತ 


ನೀನು “ಆರ್‌” ಎಂದು 

ಕೇಳಿದುದೇ ತಡ 

“ಎಸ್‌” “ಎಸ್‌” ನಾವು ನಿನ್ನವರೇ 
ನಿನ್ನಂಥವರೇ 

ಸ್ವಸ್ತಿಕಮಯರು 

ಅನ್ನುವ ಶೂರರು, 

ರಾಜ ಮಹಾರಾಜರ ರಕ್ಷಕರು 
ಅಖಂಡ ಭಾರತದ ನಿರ್ಮಾಪಕರು 
“ಮುಸ್ಲೀಮರು ಹೊರಗೆ ಹೋಗಲಿ 
ಇಲ್ಲವೆ ಯಜ್ಞ ಮಾಡಲಿ” 

ಅನ್ನುವ ಜನಿವಾರ ಧೀರರು 

ಈ ಆರ್ಯ ಪುರುಷರು 

ನಿನ್ನ ವಂಶಜರು 

ಮುನ್ನಡೆದಿದ್ದಾ ರೆ 

ಹಿಡಿದು “ಜನತಾ ಢಾಲು' 


ಕಾವ್ಯ ಬಂತು ಬೀದಿಗೆ / ೩ 


< < 
ನ್ಯೂಟ್ರಾನ್‌ ಬಾಂಬ 


ನ್ಯೂಟ್ರಾನ್‌ ಬಾಂಬ್‌ 
ನ್ಯಾಟೋ ರಾಷ್ಟ್ರಗಳ ಮುಖವಾಣಿ. 


ದೊಡ್ಡ ದೊಡ್ಡ ಕಂಪನಿಗಳನ್ನು 
ಉದ್ದುದ್ದನೆಯ ಕಟ್ಟಡಗಳನ್ನು 
ಹಾಳುಮಾಡುವುದಿಲ್ಲ ನ್ಯೂಟ್ರಾನ್‌. 
ಕಲ್ಲು ಕಲ್ಲಾಗಿಯೇ ಉಳಿಯುತ್ತದೆ 
ಮನುಷ್ಯರು ಮಾತ್ರ ಮಣ್ಣಾಗುತ್ತಾರೆ. 
ನಮ್ಮ ನಾಗರೀಕತೆ ಹಾಗೇ ಉಳಿಯುತ್ತದೆ 
ಇನ್ನೊಂದು ಸಂಸ್ಕೃತಿ ಬರುವವರೆಗೆ. 
ನ್ಯೂಟ್ರಾನ್‌ ಉಸಿರಾಡಿದಾಗೆಲ್ಲ 
ನಮ್ಮ ಉಸಿರು ನಿಲ್ಲುತ್ತದೆ. 
ನ್ಯೂಟ್ರಾನ್‌ ನಮ್ಮ ತಲೆ ಸೀಳುವುದಿಲ್ಲ 
ಹೊಟ್ಟೆ ಹರಿಯುವುದಿಲ್ಲ 

ಅದು ಗೊಬೆಲ್ಲನ ಸತ್ಯದಂತೆ 

ನಮ್ಮ ಪ್ರಾಣ ಸವರುತ್ತದೆ. 

ನಮ್ಮ ಹೆಣಗಳ ಮೇಲೆ 

ವಿಜ್ಞಾನದ ಗೋರಿ ಕಟ್ಟುತ್ತದೆ 


೪ / ಕಾವ್ಕ ಬಂತು ಬೀದಿಗೆ 


ಅದು ನಮ್ಮಿಂದ ಏನನ್ನೂ ಕಸಿದುಕೊಳ್ಳುವುದಿಲ್ಲ 
ಚಿಲ್ಲರೆ ಜೀವವೊಂದನ್ನುಳಿದು 


ಅದು ಏನನ್ನೂ ಧ್ವಂಸ ಮಾಡುವುದಿಲ್ಲ 
ಆದರೆ ತನ್ನ ಮಂಜುದುಟಿಗಳಿಂದ 
ನಮ್ಮ ಆತ್ಮಕ್ಕೆ ಮುದ್ದಿಡುತ್ತದೆ. 

2 ಎ 


ಬದುಕಿನ ಮೇಲೆ ಬಲತ್ಕಾರ ಮಾಡುವ 
ಚಟಗಾರ್ತಿ, ಈ ನ್ಯೂಟ್ರಾನ್‌ ರಾಕ್ಷಸಿ 
ಸಾಮ್ರಾಜ್ಯಶಾಹಿಗಳ ವಿಷಕನ್ಯೆ. 


ಕಾವ್ಯ ಬಂತು ಬೀದಿಗೆ / ೫ 


ಪ್ಯಾಲೆಸ್ತಾನ್‌ ಅಪಹರಿಸಲ್ಪಟ್ಟದೆ 


ಯಾಂಕೀ ಜಾತಿಯ 

ಭ್ರೂಣಗಳು ಬೆಳೆದಂತೆಲ್ಲ 

ಪೃಥ್ವಿಯ ತುಂಬ ಕ್ರೂರ ಗೆರೆಗಳನ್ನು 
ಕೊರೆಯಲಾಯಿತು. 


ಅವಕ್ಕೆ ದೇಶಗಳ ದಂಡೆಗಳಿಂದು 
ಕರೆಯಲಾಯಿತು. 


ಮುಂದೆ : 

ಭೂಪಟದ ತುಂಬ 

ಬಣ್ಣ ಬಣ್ಣದ ತುಕಡಿಗಳು 
ಕಿಕ್ಕಿರಿದು ತುಂಬಿದವು. 


ಈಗ ಕೇಳುತ್ತೇನೆ 
ಎಲ್ಲಿ ಆ ಪ್ಯಾಲೆಸ್ತಾನ್‌ ತುಕಡಿ ? 


ಹೇಳಿ ಅಮೇರಿಕನ್ನರೇ ! 
ನಿಮ್ಮೆಲ್ಲ ಗ್ಲೋಬುಗಳನ್ನು 
ತಿರುವಿ ನೋಡಿದೆ. 

ಆ ಚಿನ್ನದ ತುಕಡಿಯಿಲ್ಲ, 

ಆ ಶಾಂತಿಯ ಬಣ್ಣವಿಲ್ಲ. 
ಹೇಳಿ 

ಜ್ಯೂಗಳೊಡೆಯರೇ ಹೇಳಿ ! 


೬ / ಕಾವ್ಯ ಬಂತು ಬೀದಿಗೆ 


ಎಲ್ಲಿ ಮಾಯವಾಯಿತದು ? 
ನಿಮ್ಮ ಚಿಕ್ಕ ಚುಕ್ಕೆಗಳೂ ಕಾಣುತ್ತಿರುವಾಗ 
ಆ ತುಕಡಿ ಎಲ್ಲಿ? 


ಹೇಳಿ ! ಹೇಳಿ ! 
ಹೇಳದಿದ್ದರೆ ಇಡೀ ಪೃಥ್ವಿಗೇ 
ಪ್ಯಾಲೆಸ್ತಾನ್‌ ಎಂದು ಕರೆಯುವೆ !! 


ಕಾವ್ಯ ಬಂತು ಬೀದಿಗೆ / ೭ 


ಸಾಗಿದಾ ರೆ 
[6°] 


ನಡೆದಿದ್ದಾರೆ ಗುರಿಯೆಡೆಗೆ ಗುರಿಯಿಟ್ಟು 
ಕಳೆದುಕೊಳ್ಳಲು ಏನೂ ಇಲ್ಲ ಅವರಿಗೆ 
ಬಾನು-ಭೂಮಿ, ಚಂದ್ರ-ಸೂರ್ಯ 
ಹಿಮದ ಕಲ್ಲು-ಕಾಮನ ಬಿಲ್ಲು 
ಕಳದುಕೊಳ್ಳುವಂತಹವಲ್ಲ ಇವೆಲ್ಲ. 


ಏಸು ತನ್ನ ಶಿಲುಬೆಯನ್ನು ಹೊತ್ತಂತೆ 

ಇದ್ದ ಬದುಕನ್ನೇ ಹೆಗಲಿಗೇರಿಸಿದ್ದಾರೆ 
ಸಂಕೋಲೆಗಳನ್ನು ಕರಗಿಸಿ ಖಡ್ಗ ಮಾಡುವ 
ದಿನಗಳೆಡೆಗೆ ಸಾಗಿದ್ದಾರೆ ಭರದಿಂದ 

ನಾವು ಬದುಕಲೆಂದು ಸಾಗಿದ್ದಾರೆ ಭರದಿಂದ, 


9 9 


೮ / ಕಾವ್ಯ ಬಂತು ಬೀದಿಗೆ 


ದರ್ಶನ 


ನಿರಾಶೆಯ ಬುಟ್ಟಿಯಲ್ಲಿ 
ಮುದ್ದೆ ಯಾಗಿ ಬಿದ್ದಿರಲು 
ಸಾರ್ತ್ರೆ ಅಂದನು : 
“ಸಣ್ಣ ಜಗದಿ 

ದೊಡ್ಡ ಹೃದಯ 

ಅದು ಹೇಗೆ ಬದುಕೀತು ? 
ನಿನ್ನ ಬದುಕು ನಿನ್ನ ಕೂಡ 
ಅದು ನಿನ್ನ ಅಸ್ತಿತ್ವ. 


ನಿನ್ನೆಯ ಸಮಾಜವೇ ಇಂದಿದೆ 
ಇದುವೆ ನಾಳೆಯಿರುವುದು. 


ಇಲ್ಲ 

ಹುಟ್ಟಿದುದೇ ವಿಚಿತ್ರ 
ಹಾಗೆಯೆ ಸಾಗಿರುವೆವು ' 
ಸಾವಿನ ಅಪ್ಪುಗೆಯೆಡೆಗೆ. 


ಸಾವಿರಾರು ಚಿಂತೆಗಳಲಿ 
ಮುಳುಗಿರಲು ನಾವು 
ನೂರೆಂಟು ಬಂಧನದಿ 
ಸಿಲುಕಿರಲು ನಾವು 
ದುಃಖದ ಹೊರೆಯನ್ನು 
ಹೊತ್ತಿರಲು ನಾವು 


ಕಾವ್ಯ ಬಂತು ಬೀದಿಗೆ / ೯ 


ಸಾವು ಬಂದಪ್ಪುವದು 
ಕಂಗೆಟ್ಟ ಶಿಶುವನ್ನು 
ತಾಯಿ ಅಪ್ಪುವ ತೆರದಿ.” 


ಜೋಮು ಬಂದಿತು ನನಗೆ 
ಸಾರ್ತ್ರನೀ ಮಾತುಗಳಿಂದ. 


ಕಣ್ಬಿಟ್ಟು ಕೈ ಚಾಚೆ 
ಬಂದೆನ್ನ ಹಿಡಿದೆಬ್ಬಿಸಿ 
ಹೇಳಿದನು ಮಾರ್ಕ್ಸ್‌ : 
“ಗೆಳೆಯನೇ ನೋಡಲ್ಲಿ 
ಸಾರ್ತ್ರ್ವನಾ ಮರಿಗಳನು, 
ಪಲಾಯನದ, ನಿರಾಶೆಯ 
ವ್ಯಕ್ತಿಗತವಾದಿಗಳನು, 
ತಿರುವಲಿಚ್ಛಿಸರು 
ಇತಿಹಾಸದ ಪುಟಗಳನು, 
ಇವರ ತಲೆಯಲ್ಲಿ 


೪ ದು ° 
ಬರೀ "ಅನಾಥ ಪ್ರಜ್ಞೆ'. 


ನೋಡಲ್ಲಿ 

ಇತಿಹಾಸದ ಪುಟಗಳನ್ನು 
ನಿರಂತರ ಬದಲಾವಣೆಯ 
ಸಂಕೇತಗಳನ್ನು. 


ನೋಡು ಪ್ಯಾರಿಸ್‌ ಕಮ್ಮೂನ್‌ 
ಅದರ ಫಲ ನೋಡು ಅಕ್ಟೋಬರ್‌ ಕ್ರಾಂತಿ” 


ಅಗೋ ಮತ್ತಾರದೋ ಹೆಜ್ಜೆ... 
ಆದರೂ ಕೇಳಿಸುತ್ತಿದೆ ಧ್ವನಿ 
ಮಾರ್ಕ್ಸ್‌, ಮಾರ್ಕ್ಸ್‌, ಮಾರ್ಕ್ಸ್‌... 


೧೦ / ಕಾವ್ಯ ಬಂತು ಬೀದಿಗೆ 


ಇದು ಬದುಕಿನಂಗಡಿಯ 
ಷೋ-ರೂಂ ಸ್ವಾಮಿ. 


ಇಲ್ಲಿ ನೋಡುವುದಕ್ಕೆ 

ದಿಟ್ಟಿಸಿ, ಪರೀಕ್ಷಿಸಿ 

ಇಳೆ ಹಾಕುವುದಕ್ಕೆ 
ನಿಮಗಿಷ್ಟವಿದ್ದಷ್ಟು ಅವಕಾಶ. 


ಆದರೆ ನೇರ ದಾರಿಯಿದೆ 
ಬದುಕಿನಂಗಡಿಗೆ. 


ಅಲ್ಲಿ ಎಲ್ಲ ವಸ್ತುಗಳಿಗೂ 
- ಒಂದೇ ಬೆಲೆ - ಅನುಭವ. 


ಅಲ್ಲಿ ಕೊಂಡಷ್ಟೂ ಖುಷಿ 
ಆದರೆ ಎಚ್ಚರ | 

ಗೆಲಿಲಿಯೊ ಹೇಳುವನು ಹುಸಿ 
ಮುಖವಾಡಿಗಳ ಸಾ ರ್ಥಕ್ಯಂಜಿ. 
ಹಿಟ್ಲರನ ಕೌಂಟರಿನಲ್ಲಿ 

ಸಾವು ದುಡ್ಡಿಗೆ ಸವ್ವಾಸೇರು. 


ಪಕ್ಕದಲ್ಲೇ ಯಾಂಕಿಗಳ ಹುಸಿನಗೆಯಿದೆ. 


ಆಫ್ರಿಕನ್ನರ ಅಳಲಿನ ಮೇಲೆ 


ಣೆ 


ಕೊವ್ಯ ಬಂತು ಬೀದಿಗೆ | ೧೧ 


ಸ್ವಾತಂತ್ರ್ಯದ ಸಸಿಯಿದೆ. 
ಮುಂದೆ ಬಂದರೆ 
ಭಾರತಾಂಬೆಯ ಚಿಂತೆಯಿದೆ. 


ನೀವು ಒಳ ಹೊಕ್ಕರೆ 
“ಯುರೇಕಾ' ಪಕ್ಕದಲ್ಲೇ ಸುಳಿದಾಡುವಳು. 


ಇವೆಲ್ಲ ಅರ್ಥವಾಗದಿದ್ದರೆ 
ಹೋರಾಟದ ಅಂಗಳದಲ್ಲಿ 
ಮಾರ್ಕ್ಸ್‌ ನಿಂತಿದ್ದಾನೆ 
ತನ್ನ ಗೆಳೆಯರೊಂದಿಗೆ. 


೧೨ / ಕಾವ್ಯ ಬಂತು ಬೀದಿಗೆ 


ಬೇಕಪ್ರಾ ಬೇಕು 


ಬಯ್ಲಾದಿಲ್‌ ಬಯಲಾಗಿಲ್ಲ - ಬೆಲ್ಲಿ ಮರೆಯಾಗಿಲ್ಲ 
ಕಾನ್‌ಪುರದ ಮಿಲ್ಲೊಂದರಲ್ಲಿ ನೂಲು ಕೆಂಪಾಯಿತು. 
ಪಂತನಗರಕ್ಕೆ ಕುಲಕ್ಕರ ಸವಾರಿ-ಹೆಣಗಳಿಗೆ ರಹದಾರಿ. 


ಬಿರ್ಲಾನ ತೋಳಗಳು ತೃಪ್ತಿ ಹೊಂದುವ ವರೆಗೆ 
ಪೋಲೀಸ್‌ ನಾಯಿಗಳಿಂದ ಗುಂಡಿನ ಸುರಿಮಳೆ 
ಕಾರ್ಮಿಕರ ನೆತ್ತರದಲ್ಲಿ ಹರಿಹರ ನುಡಿಸಿತು ರುದ್ರವೀಣೆ. 


ಜೀವರಾಶಿಯ ರಕ್ತಸಾಗರದ ಅಲೆಗಳು 

ಒಂದೇ ಸಮನೆ ಬಡಿಯುತ್ತಿವೆ ನಮ್ಮಾತ್ಮಗಳಿಗೆ 
ಇದ ಕಂಡು ಚರಣನ ಹರಣ ಬಡಬಡಿಸಿತು. 
ರಕ್ತದಾರತಿಗೊಬ್ಬಳಿದ್ದಳು - ಕೀರ್ತಿಗೆಷ್ಟೋ ಜನ 
ಇದು ದೇಶಕ್ಕೆ ಎರಡನೇ ಸ್ವಾತಂತ್ರ್ಯ ! 
ಬೇಕಪ್ಪಾ ಬೇಕು ನಮಗೆ ಮೂರನೇ ಸ್ವಾತಂತ್ರ್ಯ. 


ಕಾವ್ಯ ಬಂತು ಬೀದಿಗೆ / ೧೩ 


ಒಂದು ಗಿಡದ ಆತ್ಮಕಥೆ 


ನಾನು ಭೂಜ. 

ನನ್ನ ಕಾಂಡ 

ಇಪತ್ನಾಲ್ಕು "ವಾರ್ಷಿಕಸುತ್ತು'- 
೫ 

ಗಳನು ಹೊತ್ತು ನಿಂತರೂ 

ನಾ ಬೆಳೆದಿಲ್ಲ 

ಬೆಳೆಯಲಿಚಿ ಸುತ್ತಿದ್ದೇನೆ. 
ಛು ದ 


ತರ ತರದ ಸ್ತರಗಳಲ್ಲೆಲ್ಲ 
ಬಿಟ್ಟ ಬೇರುಗಳಿಂದ ಹೀ 
ನೆರೆಯಬೇಕೆನ್ನುತ್ತೇನೆ. 


ಹೂತ ಕಣಸುಗಳನ್ನೆಲ್ಲ ಹೊರಸೂಸಿ 
ಹೂವಾಗಿಸುವ ಹೊಣೆ ಹೊತ್ತಿದ್ದೇನೆ. 
ಆದರೆ ಒಣಗುತ್ತ ಸಾಗಿದ್ದೇನೆ. 
ಅಂಗಾರಾಮ್ಲ ಸೇವಿಸಿ 

ಪ್ರಾಣವಾಯು ಬಿಡಬೇಕೆಂದರೆ 
ಪ್ರಾಣವೇ ಹೋಗುತ್ತಿದೆ ಉಸಿರುಗಟ್ಟಿ. 
ಬಿಸಲಿನ ಬೇಗೆಯಾದವರಿಗೆ 
ತಂಪನೆರೆಯಬೇಕೆಂದರೂ 

ಕೊರೆಯುವ ಚಳಿಯಲ್ಲಿಯೆ 

ಬೆವರುವ ಸ್ಥಿತಿಯಲ್ಲಿದ್ದೇನೆ. 


೧೪ / ಕಾವ್ಕ ಬಂತು ಬೀದಿಗೆ 


ದಿನಚರಿ 


ಮುಂಜಾವಿನಿಂದ ಸಂಜೆಯವರೆಗೂ 
ಕುದುರೆಮನವನು ಹತ್ತಿ 
ಸುತ್ತುತ್ತಲೇ ಇದ್ದೇನೆ. 


ಹಗಲು ಕಂಡ ಬೇತಾಳಗಳನೆಲ್ಲ 
ಇಡೀ ರಾತ್ರಿ ಹೆಗಲಿಗೇರಿಸುತ್ತ 
ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸದೆ 

ಕುಸಿಯುತ್ತಲೇ ಇದ್ದೇನೆ. 


ಸಮಸ್ಯೆಗಳ ಮಡಿಲಲ್ಲೂ 

ಕಂಡ ಕಂಡವರಿಗೆಲ್ಲ ಹಲ್ಲು 
ಕಿಸಿಯುತ್ತ, 

ಬದುಕಬೇಕೆಂದು 

ಅವನಿಗೂ ಇವನಿಗೂ 

ಕೈ ಮುಗಿಯುತ್ತ - ಸಾಯುತ್ತ 
ಸಾಗುತ್ತಿದ್ದೇನೆ. 
ನನ್ನಂತೆಯೆ ಇರುವ 
ನಿಮ್ಮೆಲ್ಲರ ಮಧ್ಯ 


ನನನ್ನೇ ಹುಡುಕುತ 


0 


ಕಾವ್ಯ ಬಂತು ಬೀದಿಗೆ / ೧೫ 


ನಿಮ್ಮನ್ನು ಮರೆಯುವ ದಿನ 


ನಾಕು ದಿನ 

ನಾ ನಿಮಗೆ 

ಸಿಸ್ಕ ರ್‌ ಅಂದದು . 
ಎ 


ಆದರೆ 

ನನ್ನಂತಹ 

ನೆನಪು ಹಿಡಿಯದವರಿಗಾಗಿ 
ನೀವು 

ದುಡಿದದ್ದು 

ಅನಂತ ದಿನ. 


ಮುಂದೆ : 

ನಿಮ್ಮ ತ್ಯಾಗದ ಮೇಲೆ 

ನಮ್ಮ ಭಾಗ್ಯ ಕುಣಿಯುವ ದಿನ 
ಅದೇ 

ನಿಮ್ಮನ್ನು ಮರೆಯುವ ದಿನ. 


೧೬ / ಕಾವ್ಯ ಬಂತು ಬೀದಿಗೆ 


ಮಾಂತ್ರಿಕ 


ಲೆನಿನ್‌ 

ಸೈಬೇರಿಯದ 
ಮರಳಿನಲ್ಲಿ 

ಕೆಂಪು ಚಂಪಕವ 
ಅರಳಿಸಿದ ಮಾಂತ್ರಿಕ. 


ಅದ ತಂದು 
ಬತ್ತಿದೆದೆಯಲ್ಲಿ 
ಬೆಳೆಯುವ 
ಕುಶಲತೆಯ 
ತೋರಿದವ. 


ಅದರ ವಾಸನೆಯೊ 
ಕಡು ಉಗ್ರ. 


ಜೀವನವಿಡೀ 

ರಸ ಹೀರಿ 

ಹಿಪ್ಪಿ ಮಾಡುವ 
ಕಪ್ಪೆದೆಯ ಭ್ರ) ಮರಗಳು 
ಇದ ಕಂಡು 

ಓಡುವವು ದಿಕ್ಕುಪಾಲಾಗಿ. 


ಕಾವ್ಯ ಬಂತು ಬೀದಿಗೆ | ೧೭ 


ಅಂತೆಯೆ 
ವನವಾಗುತ್ತಿದೆ 
ಜಗವೆಲ್ಲ 

ಕೆಂಪು ಚಂಪಕದ. 


೧೮ / ಕಾವ್ಯ ಬಂತು ಬೀದಿಗೆ 


ಸವ್ಯಸಾಚಿ 


ಹರಿದ ಚಪ್ಪಲಿಗಳನ್ನು 
ಮೋಚಿಯ ಮುಂದಿಟ್ಟು 
ನಿಂತೆ, ಹೊಲಿಯತೊಡಗಿದ. 


ಬಾಗಿದ ಬೆನ್ನು 
ಮುದುಡಿದ ತೊಗಲು,... 


ಚಿಂತಿಸಿದಷೂ ಕ ಅನುಕಂಪ. 
ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. 


ಅಂತರಂಗದಲ್ಲಿ- 

ಸಾವಿನಾಳದ ಮೇಲೆ ಹರಿದು, 
ಸೆಲೆಯೊಡೆದು, 
ತೇಲುತ್ತಿರುವ-ಬದುಕನ್ನು 
ಹೊಲಿಯುತ್ತಿದ್ದ ಮೋಚಿ 
ಸವ್ಯಸಾಚಿ, 


ಕಾವ್ಯ ಬಂತು ಬೀದಿಗೆ / ೧೯ 


ಯುವಗೀತ 


ಅಲ್ಲಿ 

ಜಲಪಾತ- 

ವಾಗುವಲ್ಲಿ 

ವಿದ್ಯುತ್‌ 

ಹಿಡಿಯ ಹೊರಟವರೇ 


ಲ್ಲಿ 

ವಿದ್ಯುತ್‌- 
ಪಾತವಾಗುತ್ತಿದೆ 
ನಮ್ಮ ಚೈತನ್ಯದ ಕ 
ನೋಡಿ 

ಹೀಗೆಯೆ ಬಿಟ್ಟರೆ 
ನಾಳೆ 

ಕೊಚ್ಚಿ ಹೋದೀರಿ ! 


೨೦ / ಕಾವ್ಯ ಬಂತು ಬೀದಿಗೆ 


ಯುದ್ಧ ಬೀರುಗಳು 


ಯುದ್ಧ ಬೀರುಗಳು 

ಶತ ಶತಮಾನಗಳಿಂದಲೂ 
ಬೆಳೆಯುತ್ತಲಿದ್ದಾಗೆ. 

ಒಂದೆರಡಾಂಶ್‌ ಇದ್ದವರು. 

ಒಂಬತ್ತು ಹದಿನೆಂಟಾಂಶ್‌ ಆಗಿದ್ದಾರೆ. 
ಅವರಿಗೆ 

“King’s Clothes” ದಂತಹ 
ಸುಂದರ ಸಂಸ್ಕೃತಿಯ 

ಹೊದಿಕೆಯಿದೆ. 


ಅಂದು: 
ಭಲ್ಲೆ ಭರ್ಚಿಗಳಿಂದ 
ಕೊಲ್ಲುತ್ತಿದ್ದ ಅವರು 


ಇಂದು : 
ಬರಿ ಅಣುವಿನಿಂದ 
ಅಸು ನೀಗಿಸುತ್ತಾರೆ. 


ಅಂತೆಯೆ ಅವರು 
ಪ್ರಾಣಿಗಿಂತಲೂ ಮಿಗಿಲು. 


ಕಾವ್ಯ ಬಂತು ಬೀದಿಗೆ / ೨೧ 


ಅಳಲು 


ಗಂಡ: 
ಯುದ್ಧ ಕ್ಕೆ ಹೋದವ 
ಮರಳಿ ಬರಲಿಲ್ಲ. 


ಮಗ: 
ರಾತ್ರಿ ಕಂಡ ಚುಕ್ಕೆಗಳನ್ನು 
ಹಗಲು ಎಣಿಸುತ್ತಾನೆ. 


ಮಗಳು : 
ಉಳಾ ಗಡ್ಡಿ ಓಣಿಯಲ್ಲಿ 
ಪರಿ ಬಿಚ್ಚುತ್ತಾಳೆ. 


ನಾನು : 
ಹೇಳಬೇಕೆಂದರೆ 
ಧ್ವನಿಗೆ ಕ್ಯಾನ್ಸರ್‌ ಆಗಿದೆ. 


೨೨ | ಕಾವ್ಯ ಬಂತು ಬೀದಿಗೆ 


ನಿನ್ನ ನೆನಪು 


| ೧ 

ನಿನ್ನ ನೆನಪಿನ ಮೇಲೆ 
ಬಾಂಬುಗಳ ಮಳೆಗರೆಯಲು 
ಯುದ್ಧ ಬಣದ ಮಧ್ಯ ಸೇರಿದೆ. 


ಲೆಫ್ಟ್‌-ರೈಟಿನ ಶಿಸ್ತಿನಲ್ಲೂ 

ನಿನ್ನ ನೆನಪು ವಾಲುತ್ತಿತ್ತು...... 
ಹಿಮಗಿರಿಯ ಕಂದರಕೆ ಕಳಿಸಿದರು 
ಗಡಗಡನೆ ನಡುಗಿಸುವ ಚಳಿಯಲ್ಲಿ 
ನಿನ್ನ ನೆನಪನ್ನೇ ಹೊದ್ದು 
ಗಡಿಯ ಕಾಯ್ದೆ 4 

ಯುದ್ಧ | 

ಭಯಂಕರ !! 

ಸುತ್ತೆಲ್ಲ ಸತ್ತರು. 


ನನಗೋ 

ಮೈತುಂಬ ಗಾಯಗಳು 
ಸಕಲ ಸನ್ಮಾನಗಳೊಂದಿಗೆ 
ಮನೆಗೆ ಕಳಿಸಿದರು. 


ಕುಂಟುತ್ತ ಬರುವಾಗ 
ನಿನ್ನ ನೆನಪು ಕೋಲಾಯಿತು. 


ಕಾವ್ಯ ಬಂತು ಬೀದಿಗೆ / ೨೩ 


ಹೊಟೆ ಗಾಗಿ ಹೋದವರ ಬಟಿ } ಬಂದಾಗ 
ಹೆತ್ತವರ ಒಡಲಲ್ಲಿ "ಬೆಂಕಿಬಾಂಬು' ಬಿತ್ತು. 


3 

ಊರು ಹೊಕ್ಕ'ಹೊಸದರಲ್ಲೇ 
ಚಂಡಮಾರುತ ಬಂದ 

ಜೀವ ಜೀವಗಳನ್ನೆಲ್ಲ ಕೊಂಡೊಯ್ದ. 


ನನ್ನ ಜನರು 

ಚಂಡಮಾರುತನನ್ನೇ 

ತಿರುವಿ ಹಾಕುವ ಉತ್ತುಂಗ 
ಮಹಲು-ಮಂದಿರ - ಮಸಿದೆ-ಚರ್ಚು... 
ಗಳನ್ನೆಲ್ಲ ಕಟ್ಟಿದ ಜನರು 


ಆಶ್ರಯವಿಲ್ಲದೆ 
ಹೆಣಗಳಾದರು-ಕೊಳೆತರು-ನಾರಿದರು. 


ಇದ ಕಂಡು 

ಬೆಚ್ಚಗಿದ್ದವರೂ ಅತ್ತರು ಮತ್ತು 
ಪರಿಹಾರಧನವೆತ್ತಿ ಮನೆಗೆ 
ಹೋದರು. 


“ಕಮಸೋಮ್‌ಾ. ...' ಅನ್ನುವವರು ಬಂದರು 
“ಕನ್‌ಫೆಶನ್‌' ಶುರುವಾಯಿತು 
“ಅಲ್ಲಾ ಹೋ ಅಕ್ಬರ್‌' ಮುಗಿಯಿತು. 


ಇಬ್ಬಣದ 

ರಾಜಕಾರಣಿಗಳೂ ಬಂದರು 

ಹೆಣದ ಗುಡ್ಡಗಳನ್ನೆಲ್ಲ ಹತ್ತಿ 
“ಸಂಜೀವಿನಿ'ಗಾಗಿ ಹೊಡೆದಾಡಿದರು. 


೨೪ / ಕಾವ್ಯ ಬಂತು ಬೀದಿಗೆ 


ನಾನಿಲ್ಲಿ ಹೀಗೆಯೆ 

ಈ ಪೂರದಲ್ಲಿ ಹರಿಯುತ್ತ 

ನಿನ್ನ ನೆನಪಿನ ಮೇಲೆ ತೇಲುತ್ತ- 
ಹೊರಟರೂ 

ಮನದ ಕ್ಯಾಮರಾ ಮಾತ್ರ 
ಕ್ಲಿಕ್ಕಿಸುತ್ತಲೇ ಇರುವೆ. 


ಕಾವ್ಯ ಬಂತು ಬೀದಿಗೆ / ೨೫ 


ಜನಾರಣ್ಯ 


ಜನಾರಣ್ಯದ 

ಈ ನಿಬಿಡ ಪ್ರದೇಶದಲ್ಲಿ 

ಜನರು, 

ತಮ್ಮ ಫಲಗಳನ್ನೆಲ್ಲ 

ತಿಂದು ತೇಗುವ 

ಮಂಗಗಳನು ಮರೆತು, 

“ನಾವು ಗಿಡಮನುಷ್ಯರು 
ನಮಗೇಕೆ ಪರರ ಚಿಂತೆ” 

ಎಂದು ಇದ್ದಲ್ಲಿಯೇ ಇದ್ದು 
ಬಾಳು ಬರಡಾದರೂ, 
ಮಂಗಗಳ ರಾಣಿಗೆ 

ಜಯ ಜಯಕಾರ ಹಾಕುತ್ತ, 
ಪಂಚವಾರ್ಷಿಕ ಯೋಜನೆಗಳ 
ಪಂಚಾಂಗವನ್ನೇ ನೋಡುತ್ತ, 
ನಿದ್ರಾ ಜೀವನದಲ್ಲಿ 

ಮೂವತ್ತು ಮೂರು ಕೋಟಿಯಿಂದ 
ಅರವತ್ತೆರಡು ಕೋಟಿಯಾದರೂ 
ಬಸ್‌ ತಪ್ಪಿಸಿಕೊಂಡ 
ಪ್ರಯಾಣಿಕನಂತೆ 
ಯೋಚಿಸುವುದನ್ನು ಬಿಟ್ಟಿಲ್ಲ. 


೨೬ / ಕಾವ್ಯ ಬಂತು ಬೀದಿಗೆ 


ನನಗೆ ಗಾಂಧಿ ಆಗುವ ಇಚ್ಛೆ 


ಬಹಳ ದಿನಗಳಿಂದಲೂ 

. ನನಗೆ ಗಾಂಧಿ ಆಗುವ ಇಚ್ಛೆ. 
ಮೊನ್ನೆ 

ನಮ್ಮ ಕಾಲೇಜಿನ 
ಗ್ಯಾದರಿಂಗ್ಲಲ್ಲಿ 

ಗಾಂಧಿಯಂತೆ 

ಭಾಷಣ ಮಾಡುವಾಗ 

ತುಂಡು ಬಟ್ಟೆ ತೊಟ್ಟು, 

ತಲೆ ಬೋಳಿಸಿಕೊಂಡು, 
ZERO ಕನ್ನಡಕ ಧರಿಸಿದ್ದೆ. 


ಆಗ, 

ಎದುರಿಗೆ ಕುಳಿತ 
ಕ್ಲಾಸ್‌ಮೇಟ್‌ ಕಸ್ತೂರಿ 
ಕಿಸ್ಸೆಂದು 
ಉಳಿದವರಿಗಿಂತಲೂ 
ಹೆಚ್ಚು ನಕ್ಕಾಗ 
ಮನದಲ್ಲಿ ಕಸಿವಿಸಿ. 
ಕ ಮುಗಿದಾಗ, 


Rs ಇ ನು ಫ್ಯಾನ್ಸಿ - 


ಕಾವ್ಯ ಬಂತು ಬೀದಿಗೆ / ೨೭ 


ಡ್ರೆಸ್ಸಿನಲ್ಲಿ ಹೆಸರು 

ಕೊಟಿ ದರೆ ಚೆನ್ನಾಗಿತ್ತು? 
ಬ ಷ್ಠ ಇವಿ 

ಎಂದರು. 


ಅಂದಿನಿಂದಲೂ 
ನನಗೆ ನಾನಾಗುವ ಇಚ್ಛೆ. 


೨೮ / ಕಾವ್ಯ ಬಂತು ಬೀದಿಗೆ 


ಏ ದೆಹಲಿ! 


ಚಿಂದಿಯುಟ್ಟು, ಹೊಟ್ಟೆಗೆ ಕಟ್ಟಿ ಹಸಿವಿನ ಗಂಟ 
ಬದುಕಿನುದ್ದಕ್ಕೂ ಪರದೇಶಿಗಳಂತಿರುವಾಗ 

ಏ ದೆಹಲಿ ನೀನೇ ಹೇಳೇ, ನಿಜ ಹೇಳೇ 
ಉಳಿಯುವದೇ ನಿನ್ನೊಡನೆ ನಮ್ಮ ನಂಟು? 


ನಿನ್ನ ಎತ್ತರದ ಮಿನಾರುಗಳಿಂದ 
ಜಂತರ-ಮಂತರದ ತಂತ್ರದಿಂದ 
ಚಾಂದನೀ ಚೌಕದ ಕೊಳಕಿನಿಂದ 
ಬೆರಗುಗೊಳಿಸಲಾರೆ ನಮ್ಮನು. 


ನಿನ್ನ ಚಳಿಗೆ ಬೆದರೆವು ನಾವು. 

ನಿನ್ನ ಬೇಸಿಗೆಗೆ ಬೆವರೆವು ನಾವು. 
ಅಂಜೆವು ತುರ್ಕಮನ್‌ ಗೇಟಿನ ಏಟಿಗೆ. 
ಲಗ್ಗೆಯಿಡುವೆವು ನರಕದ ಕೋಟೆಗೆ. 


ನಿನ್ನ ಚದುರಂಗದಾಟ ನಡೆಯದಿನ್ನು. 
ನಮ್ಮ ಆಸೆಯ ಚಿಗುರು ಚಿವುಟುವ 
ಪ್ರಜಾಪ್ರಭುತ್ವದ ಪ್ರಭುಗಳೊಡನೆ 
ಚಕ್ಕಂದವಾಡುವ ಚದುರೆ ನೀನು. 


ಅಂತಃಪುರದಿಂದ ಜನಾನಖಾನೆಗಿಳಿದವಳೇ 
ಬಿಳಿಯರು ಬಂದಾಗ ಬೆಳ್ಳಗಾದವಳೇ 

ಏ ಗರತಿ ಒಂದಿಷ್ಟು ಹೊರಳಿ ನೋಡೇ 
ರಕ್ತ-ಬೆವರು ಸುರಿಸಿ ನಿನ್ನ ಬೆಳೆಸಿದವರ. 


ಕಾವ್ಯ ಬಂತು ಬೀದಿಗೆ , ೨೯ 


ಬೇರು ಬಿಟ್ಟಿದೆ ಸ್ವಾತಂತ್ರ್ಯಗಂಬ 
ನಮ್ಮ ರಕ್ತಕೋಟೆಯಲ್ಲಿ 
ನೋಡಲ್ಲಿ ಅಶೋಕ ಚಕ್ರ- 
ಸದಾ ತಿರುಗುತ್ತಿದೆ ಕಾಲಚಕ್ರ. 


೩೦ / ಕಾವ್ಯ ಬಂತು ಬೀದಿಗೆ 


ವಿಪ್ಲನಿ 


ವಿಪ್ಲವಿ ನಾನು 

ದಿಟ್ಟ ಹೆಜ್ಜೆಯನ್ನಿಟ್ಟಲ್ಲೆಲ್ಲ 
ಮುದ್ದೆಯಣಗೂತಿಹಂದಂ 
ಕಾಳ ಜಗತ್ತು. 


ನಮ್ಮ ಬಾಳಿಗೆ 
ಮಸಿಯನುಗ್ಗಿ 
ನುಂಗಲೆತ್ನಿಸುವ 
ಪುರಾಣ, ಡೆಂಬ, ನೇಮ 
ಜಾತಿ, ಮತ, ಪಂಥ 
ಮೇಲು, ಕೀಳು 

ಇಂತೀ ಇಂತೀ 
ಅಷ್ಟಪದಿಗಳ 

ಬಿಗಿ ಹಿಡಿತವನು 
ಚೆಲ್ಲಾಪಿಲ್ಲಿಯಾಗುವಂತೆ 
ಕಡಿದು, 


ತೆರೆದು ಬಾಯನು 
ಜಾ ಿಲಾಮುಖಿಯಾಗಿಸಿ 


ಸ ೈರ್ಗ-ನೆರಕಗಳ 
ಸುಡುತಿರುವೆ 


ಕಾವ್ಯ ಬಂತು ಬೀದಿಗೆ | ೩೦ 


ದಲಿತರ ಕಣ್ಣೀರು 
ನನ್ನೆದೆಯಾಳದಲಿ ಇಳಿದು 
ಕತಕತನೆ ಕುದ್ದು 
ಲಾವಾರಸವಾಗಿ ಉಕ್ಕಿ 


ಈ ಏನೆಲ್ಲವನ್ನೂ 
ಏನಿಲ್ಲದಂತಾಗಿಸುತ್ತದೆ. 


೪ 9 


೩೨ / ಕಾವ್ಯ ಬಂತು ಬೀದಿಗೆ 


ಬುರಾಗಳು 


ಅಲ್ಲಲ್ಲಿ, 

ಜನಜಂಗುಳಿಯಲ್ಲಿ, 
ಸಿನೇಮಾಗಳ ಮುಂದೆ, 
ಬಸ್‌ ಸ್ಟಾಪುಗಳ ಮಧ್ಯ, 
ಹೂವಿನಂಗಡಿಗಳ ಅಕ್ಕಪಕ್ಕ, 
ಸ್ಕೂಟರುಗಳ ಹಿಂದೆ, 
ಕಾರುಗಳೊಳಗೆ, 
ದೂರದರ್ಶನದ ಎದುರಿಗೆ, 


ಮತ್ತೆ, 

ಹೊರಳಿ ನೋಡಿದಾಗ : 

ಧೂರ್ತ ಇತಿಹಾಸದಕ್ಷರಗಳಲ್ಲಿಯ 
ದೀರಾದಿನೀರರ ಮಗ್ಗಲು, 


ಹೀಗೆ ಎಲ್ಲೆಲ್ಲೂ ಬುರ್ವಾಗಳು. 


ಕಪ್ಪು ಬುರ್ಬಾಗಳು-ಪ್ರತಿಭಟನೆಯಿಲ್ಲ. 
ಕೆಂಪು ಬುರ್ಯಾಗಳು-ಕ್ರಾಂತಿಯಿಲ್ಲ. 
ಹಸಿರು ಬುರ್ಯಾಗಳು- ದಾರಿ ಸುಗಮವಿಲ್ಲ. 


ಹೀಗೇ ಹೀಗೇ ಸಾಗುತ್ತಲೇ ಇ 
ಬೇಸರವಿಲ್ಲದೆ-ಬೇಸರ ತೋರಿಸದೆ 
ನೋವಿನಲ್ಲೂ ನ ನಗುತ್ತ- ಅದಕ್ಕೇ ಹೊಂದಿಕೊಳ್ಳುತ್ತ. 


ಕಾವ್ಯ ಬಂತು ಬೀದಿಗೆ / ೩೩ 


ಒಂದಲ್ಲ ಎರಡಲ್ಲ 

ಹಲವು ಹದಿನೆಂಟು ರೀತಿಯ ಅಂಜಿಕೆ ಹೊತ್ತ, 
ಗಂಡನ ಮಾನ ಮುಚ್ಚಿದ, 
ಒಳಗೊಳಗೇ ಹೊಲಸಾದ, 
ಏನೊಂದೂ ತಿಳಿಸದ, 

ಏನೊಂದೂ ತಿಳಿಯದ, 

ಕುಬಿ ಕುಬಿ ಕೊಬ್ಬಿಹೋದ, 
ಮುದಿ ಮುದಿ ಮುದ್ದೆ ಯಾದ, 
ಹೀಗೇ ಹೀಗೇ 

ಎಲ್ಲಾ ನಮೂನೆಯ ಬುರ್ಹಾಗಳು, 
ಕ್ಷಯದ ಆಗರಗಳು 

ಶತ ಶತಮಾನಗಳಿಂದಲೂ 
ಸಾಗುತ್ತಲೇ ಇವೆ. 

ಸಾಗುತ್ತಲೇ ಇವೆ. 


೩೪ / ಕಾವ್ಯ ಬಂತು ಬೀದಿಗೆ 


ಹುಸಿ 


೧ 


ರಾತ್ರಿ 

ಒಂದು ಗಂಟೆ 

ಕ್ಲ ಬ್ಬಿನಂಗಳದಿಂದ 
ಕಾರು 

ಮೆ ¥ ಮುರಿದು 
ಹೊರ ಬರುವಾಗ. 


ಇಂಪಾಲಾದಿಂದ ಇಳಿದು 
ಕರೆಗಂಚೆಗೆ ಕ್ಸ ಹಾಕುವ ಮುನ್ನ 
ಕಾಮಿನಿಯ ಕೈಗಳಿಂದ ಬಾಗಿಲು ತೆರೆಯುವಿಕೆ. 


ಮೌನ. 
ಚಳಿಯೆನಿಸಿತು. 


ನಸು ನಕ್ಕೆ. 
ಹುಸಿ ನಕ್ಕಳು. 


ಚಳಿ ತುಂಬ ಚಳಿ. 

ಉಟ್ಟ ಸೂಟಿನ ಮೇಲೆ 
ಹಾಯಾಗಿ ನಿದ್ರಿಸಿದೆ 
“ಪ್ರಿಯದರ್ಶಿನಿ ರಗ್ಗು” ಹೊದ್ದು. 


ಕೊವ್ಯ ಬಂತು ಬೀದಿಗೆ / ೩೫ 


$ 


ಬೆಳಗು... 

ನಗೆಗಿರಣಗಳು ಮನೆ ತುಂಬ. 

ಹನಿ ಮುತ್ತುಗಳು 

ಕಿಟಕಿಯಾಚೆ ಹೊರಳಿದ ಗುಲಾಬಿ ತುಂಬ. 


ರಗ್ಗು ! 

ಕಾಣಲಿಲ್ಲ !! 

“ಎಲ್ಲಿ ಪ್ರಿಯೆ” ಎಂದೆ 

“ಡ್ರೈವರ್‌ ಚಳಿಯಲ್ಲಿ ನಡುಗುತ್ತಿದ್ದ 
ಕೊಟ್ಟೆ” 

ಎಂದಳಾ ಮಾನವ ಪ್ರೇಮಿ. 


ಹುಸಿ ನಕ್ಕೆ. 
ನಸು ನಕ್ಕಳು. 


೩೬ / ಕಾವ್ಯ ಬಂತು ಬೀದಿಗೆ 


ಬಸವಿ 


ನೀನು ಬಸವ. 
ನಾನು ಬಸವಿ. 


ನಮ್ಮಂತರ 
ನದಿಯ ದಂಡೆಗಳಷ್ಟು ೆ 


ಆದರೂ 
ಒಂದೇ ನೀರಿನವರು. 


ನಾ 
ದೇವದಾಸಿ. 


ಬರುತ್ತಿದ್ದಾರೆ ಪೂಜಾರಿಗಳು 
“ಬಸವಿ, ದೇವದಾಸಿ 

ಸೇವೆ ಬೇಕು, ಸೇವೆ ಬೇಕು” 
ಎನ್ನುತ್ತ. 


ನೀ 
ದೇವದಾಸ. 


ಹೋಗುತ್ತಿರುವಿ 
ಮನಬಂದಲ್ಲಿ 


ಕಾವ್ಯ ಬಂತು ಬೀದಿಗೆ / ೩೭ 


ನೀ ಹೋಗಲ್ಲಿ 
ಬೀದಿ ದನಗಳು ಬಂದರೆ 
ಕೊಂಡವಾಡಿಯೇ ಗತಿ, 


ನಿನಗೆ 

ಯಾರೂ ಕೇಳುವುದಿಲ್ಲ 
ಲಿಂಗ ಮುದ್ರೆಯೊತ್ತಿದೆ 
ನೀ ಶ್ರೇಷ್ಠ. 


೩೮ / ಕಾವ್ಯ ಬಂತು ಬೀದಿಗೆ 


ಸಾವೇ! 


ಸಾವೇ! 

ನಿನ್ನ ನೆನಪಾದಾಗಲೆಲ್ಲ 
ಬೆಳೆಯುವ ಮಕ್ಕಳು 
ಹಸಿರೊಡೆಯುವ ಚಿಗುರೆಲೆಗಳು 
ನೆನಪಾಗುತ್ತವೆ. 


ಸಾವೇ ! 

ನಿನ್ನ ನೆನಪಾದಾಗಲೆಲ್ಲ 

ಪೃಥ್ವಿಯ ಪ್ರತಿಭಾಗವೂ 

: ಸುಂದರವಾಗಿ ಕಾಣುತ್ತದೆ. 
ಪ್ರತಿಕ್ಷಣವೂ ಮಹತ್ವದ್ದೆನಿಸುತ್ತದೆ. 


ಸಾವೇ! 

ನಿನ್ನ ನೆನಪಾದಾಗಲಿಲ್ಲ 
ತಾರಾಮಂಡಲದ ತುಂಬ ಸುಳಿದಾಡುವ 
ಜನರ ಕನಸುಗಳನ್ನೆಲ್ಲ ಹಿಡಿಹಿಡಿದು 
ಭೂಮಿಗೆ ತರಬೇಕೆನ್ನಿಸುತ್ತದೆ. 


ಸಾವೇ ! 

ನಿನ್ನ ನೆನಪಾದಾಗಲೆಲ್ಲ 
ಅಸಮಾನತೆಯ ಪ್ರತಿಪಾದಿಸುತ್ತ 
ಕೊಲ್ಲುವ ವಿಷಾತ್ಮರನ್ನೆಲ್ಲ ಕಲೆಹಾಕಿ 


ನಿನ್ನ ಕೈಯಲ್ಲಿ ಕೊಡಬೇಕೆನ್ನಿಸುತ್ತದೆ, 


ಕಾವ್ಯ ಬಂತು ಬೀದಿಗೆ / ೩೯ 


ಸಾವೇ ! 

ನಿನ್ನ ನೆನಪಾದಾಗಲೆಲ್ಲ 

ವಿಶ್ವದ ಮದ್ದು ಗುಂಡುಗಳನೆಲ್ಲ 
ಎಂದೆಂದಿಗೂ ಹೊರ ಬರದಂತೆ ಹೂತು 
ಹೊಸ ಯುಗವ ಹುಟ್ಟಿಸಬೇಕೆನ್ನಿಸುತ್ತದೆ. 


೪೦ / ಕಾವ್ಯ ಬಂತು ಬೀದಿಗೆ 


ಬಲೆಗಾರ 


ನನ್ನ ವಿಚಾರಗಳು 
ಉನ್ಮಾದಕ್ಕೆ ಬೆಂಕಿಯಿಡುವಂತೆ, 
ಸೂರ್ಯ 

ಒಂದು ಸಂಜೆ, ಕ್ಷಣ ಹೊತ್ತು 
ನೀರಿಗೆಲ್ಲ ಬೆಂಕಿ ಹಚ್ಚಿದ್ದನ್ನು 
ಕಂಡೆ. 


ಸುಳು )) ದೇವತೆಗಳ ಬಣ್ಣ ಬಯಲಿಗೆಳೆಯುತ್ತ 
ಆಕಾಶ ಊಸ ಸರವಳ್ಳಿ ಯಾಯಿತು. 


ದಿನವಿಡೀ ದುಡಿದು ಮರಳುವಾಗ 
ಹಳ್ಳಿ ಯ ಗಂಡಸರು-ಹೆಂಗಸರು 
ಕೆರೆ ದಂಡೆಗುಂಟಿ ಮಾತು ಬಿಚ್ಚುತ್ತಿ ತ್ರಿ ದ್ದ ರು. 


ಅಲ್ಲಲ್ಲಿ ಮೋಡಗಳ ಮಿಂಚುನಗೆ 

ತಾರೆಗಳ ತರಳೆ ನೋಟ. 

ಕತ್ತಲೆ 

ಕಪ್ಪೆಗಳ ಭಯಂಕರ ವಟಗುಟ್ಟುವಿಕೆ 
ಯುದ್ಧದ ಮುನಾ ನ್ನಾದಿನದ ಸೈನಿಕರ ಮನದಂತೆ ! 
ಇವೆಲ್ಲವುಗಳ ಮಧ್ಯ 

ಏನೊಂದೂ ಲಕ್ಷಿಸದೆ, 


ಕಾವ್ಯ ಬಂತು ಬೀದಿಗೆ / ೪೧ 


ಸೃಷ್ಟಿ ವಿನ್ಯಾಸದಲ್ಲಿ ಒಂದಾಗಿ, 
ವೂೊನುಗಳೆಡೆಗೆ ಬಲೆ ಬೀಸುವುದರಲ್ಲಿ 
ಮಗ್ನನಾಗಿದ್ದ ಜಲಗಾರ 
ಅರ್ಥಪೂರ್ಣವಾಗಿ ಕಂಡ. 


೪೨ / ಕಾವ್ಯ ಬಂತು ಬೀದಿಗೆ 


ನನ್ನ 


ಶ್‌ 


ನನ್ನ 

ಆತ್ಮದಲ್ಲೊಂದು ಮಿಡಿಯುತ್ತಿರುವ 
ಕೋಮಲ ಗೋರಿಯಿದೆ. 

ಅದರ ಮೇಲೆ ಅರಳಿದ ಗುಲಾಬಿ 


ನನ್ನನ್ನೇ ನೋಡುತ್ತಿತ್ತು. 


ಅಂತೆಯೆ 
ತಂದಿಟು ಕೊಂಡೆ ಕ 


ಕಾವ್ಯ ಬಂತು ಬೀದಿಗೆ / ೪೩ 


ಭಗ್ನ ಹೃದಯಿ 


ಸತ್ತಿದೆ ಬದುಕು. 
ಜೀವಂತಿದೆ ಸಾವು. 
ನಡುವೆ ಹಾರುತ್ತಿದೆ 
ಗತಪಕ್ಷಿ. 


೪೪ / ಕಾವ್ಯ ಬಂತು ಬೀದಿಗೆ 


ಶಾಂತಿ 


ಶಾಂತಿ 
ಯಾರು ಗೊತ್ತೆ? 


ಯುದ್ಧ ದೆ ಶೇಷದ ಕರಗವ ಹೊತ್ತ 
ಡಾವರ ಡಾಕಿನಿ. 


ಈ ಹಟಮಾರಿ 

ತನಗೆ ನ್ಯಾಯ ಸಿಗುವವರೆಗೆ 
ಹೀಗೇ ನಿಲ್ಲುತ್ತಾಳೆ 
ವರ್ಗಸಮರ ಬೆಳೆಸುತ್ತ. 


ಕಾವ್ಯ ಬಂತು ಬೀದಿಗೆ / ೪% 


ಕನಿ 


ಗೆಳೆಯಾ 
ವಾ'ಸುಖಿ 
ಎಂದು ತಿಳಿದೆಯಾ ! 


ಮನುಷ್ಯನ ಬಗೆಗಿರುವ 
ತೀರಾ ಕೋಮಲ ಭಾವನೆಯಿಂದಾಗಿ 
ಮೈ ತುಂಬ ತಾಪಜಾ ಿಲೆಗಳುಂಟು. 


ಹೊರಗೆ ವಿಷ ಮಂಡಲ. 
ಒಳಗೆ ವ್ಯಥೆ ಕುಂಡಲ. 


ಆದರೂ 
ಮನಸ್ಸು : ನಾಗಸ್ವರ. 


೪೬ / ಕಾವ್ಯ ಬಂತು ಬೀದಿಗೆ 


ಮೇಡಂ ನೀವೇ ಹೇಳಿ 


ಹಲೋ ಮೇಡಂ ಚೆನ್ನಾಗಿದ್ದೀರಾ? 
ನಿಮ್ಮ ನಾಯಿ ಬ್ರೆಡ್‌ ತಿನ್ನುತ್ತದೆಯೆ ? 
ಕಾರು ಸರಿಯಕಾಗಿ ಚಲಿಸುತ್ತಿರುವುದಲ್ಲವೆ? 
ಹೊಸ ಮನೆಗೆ ಹೋಗಿ ಆಯಿತಾ? 


“ಇದೇನು ಪ್ರಶ್ನೆಗಳ ಸುರಿಮಳೆ” ಎಂದು ಭಾವಿಸಿದಿರಾ ? 
ಛೇ! 

ಹಾಗೇನೂ ತಪ್ಪು ತಿಳಿಯಬೇಡಿ 

ಇದು ಪ್ರಶ್ನೆಗಳ ಸುರಿಮಳೆ ಅಲ್ಲ 

“ಶುದ್ಧ ಕವನ' 

ಯಾವ ರಾಜಕೀಯಕ್ಕೂ ಸಂಬಂಧಿಸಿದುದಲ್ಲ. 


ನಿಮ್ಮ ಮನೆಕಟ್ಟುವವರ ಬಗ್ಗೆ, 
ಮನೆಗೆಲಸದವರ ಬಗ್ಗೆ, 

ನಿಮ್ಮ ನಲ್ಲಿಗೆ ನೀರು ಬಿಡುವವರ, 
ನಿಮ್ಮನೆಗೆ ಹಾಲು ತರುವವರ, 

ನಿಮ್ಮ ಕಾರನ್ನು ರಿಪೇರಿ ಮಾಡುವವರ, 
ಹಗಲೂ ರಾತ್ರೀ ದುಡಿದು 

ನಿಮ್ಮ `ಶುದ್ಧಸಾಹಿತ್ಯ'ವನ್ನೆಲ್ಲ 

ಪುಸ್ತಕ ರೂಪಕ್ಕೆ ತರಲು ಶ್ರಮಿಸುವವರ, 
ನಿಮ್ಮ ಸೀರೆ ನೇಯುವವರ...... 
ಇಂತೀ ಇಂತೀ ನಿಮಗಾಗಿ ದುಡಿಯುವ 


ಕಾವ್ಯ ಬಂತು ಬೀದಿಗೆ / ೪೭ 


ನನ್ನ ಜನರ ಬಗ್ಗೆ 

ನಾನೆಂದೂ ಬರೆಯುವದಿಲ್ಲ. 

ಏಕೆಂದರೆ 

ಆಗ "ವರ್ಗಪ್ರಜ್ಞೆ' ಅಡ್ಡಬಂದು, 

ರಾಜಕೀಯ ಸೇರಿ, 

ಈ ನನ್ನ "ಶುದ್ಧ ಕವನ' 

ಅಶುದ್ಧವಾಗುತ್ತದೆ. 

ಅಹುದೊ ? ಅಲ್ಲವೊ? 

ನೀವೇ ಹೇಳಿ ಮೇಡಂ ! 

“ಆದರೂ ರಾಜಕೀಯ ಬರುತ್ತದೆ” ಎಂದು ಹೇಳುತ್ತೀರಾ? 


ಹಾಗಾದರೆ ಏನು ಮಾಡಲಿ? 

“ಹಾಗೇ ನಡೆದರೆ ಹೊರಟಲ್ಲಿಗೇ ಬರುತ್ತಾರೆ” 
ಎಂದು ಹೇಳುತ್ತಾರೆ. 

ಅಲ್ಲಿಯವರೆಗೆ ಸುಮ್ಮನಿರಲೆ ? 

ಆಗ, 

ಮನುಷ್ಯರು ಹೊರಟಲ್ಲಿಗೇ ಬಂದಾಗ, 
ಯಾವ ರಾಜಕೀಯವೂ ಇರುವುದಿಲ್ಲ. 
ಅವರ ಮೈತುಂಬ ಕೂದಲು, 

ಕೈತುಂಬ ಕಲ್ಲುಗಳು, 

ಬಾಯಿ ತುಂಬ ಹಸಿ ಮಾಂಸ...... 

ನಿಜ ಮೇಡಂ 

ಆಗ ಯಾವ ರಾಜಕೀಯವೂ ಇರುವುದಿಲ್ಲ. 


ಅಂತೆಯೆ 

ಆ ದಿನಗಳು "ಶುದ್ಧ ಕವನ'ದ ಸುಗ್ಗಿಯ ದಿನಗಳು 
ಹಾಗಾದರೆ ನೀವೇ ಹೇಳಿ ಮೇಡಂ 

ನಾನೇನು ಮಾಡಲಿ? 


* 9 
೪೮ / ಕಾವ್ಯ ಬಂತು ಬೀದಿಗೆ 


— 


ಈತ ಬೀದಿಯಲ್ಲಿ ಸಾಗುತ್ತ ಏತಿಹಾಸಿಕ 
ಪ್ರಜ್ಞೆಯಿಂದ ಕಾಲವನ್ನು ಹಿಂದೆ ನೂಕು 
ತ್ತಾ ನ ರಾಜಕೀಯ ಪ್ರಜ್ಞೆ ಯಿಂದ ಎದೆ 
ಯಲ್ಲಿ ಬೆಂಕಿ ಹಚ್ಚುತ್ತಾನೆ. ತನ್ನ 
ಮಾನವತಾವಾದದಿಂದ ಆತ್ಮದಲ್ಲಿ ಯ 
ಗೋರಿಯನ್ನೂ ಮಿಡಿಯುವಂತೆ ಮಾಡು 
ತ್ತಾನೆ. ದುಃಖ ಹಾಗೂ ಸಾವುಗಳಂಥ 
ಅಮೂರ್ತ ಭಾವಗಳಲ್ಲಿ ಜೀವತುಂಬಿ 
ಸೌಂದರ್ಯಮಯವಾಗಿಸುವಲ್ಲಿ ಈತನ 
ಸಮಸ್ತ ಸಾಮರ್ಥ್ಯ, ಬದುಕಬೇಕೆಂದು 
ಸಾಯುತ್ತ ಸಾಗುವಲ್ಲಿ ನಮ್ಮ.ನಿಮ್ಮಂಥವರ 
ಅಸಹಾಯಕ ದೌರ್ಬಲ್ಯ ಕಂಡೀತು. 
ತಾನು ನಂಬಿಕೊಂಡಿರುವ ಸಿದ್ಧಾಂತ 
ವನ್ನು “ತೀವ್ರವಾಗಿ ಬದುಕುತ್ತಾನಾದ್ದ 
ರಿಂದ' ಅಲ್ಲಲ್ಲಿ ತನ್ನ ಒಟ್ಟಾರೆ ನಿಲುವಿನಲ್ಲಿ 
ಏಕತಾನತೆಯ ಭ್ರಮೆ ಹುಟ್ಟಿಸಿದರೂ 
ತನ್ನ ಲೆಕ್ಕಣಿಕೆಯ ತುದಿಯಿಂದ ಗ್ದೊ ಬನ್ನು 
ಗಿರ್ರನೆ ತಿರುಗಿಸುತ್ತ ಸಾರ್ತ್ರೆನನ್ನು ಭೇಟಿ 
ಮಾಡಿಸಿ, ಮಾರ್ಕ್ಸ್‌ - ಲೆನಿನ್ನರೊಂದಿಗೆ 
ಕೈಕೂಡಿಸಿ, ಇಡೀ ಪೃಥ್ವಿಯನ್ನು ಪ್ಯಾಲೆ 
ಸ್ತಾನ್‌ ಎಂದು ಕರೆಯುವ ಬೆದರಿಕೆ ಹಾಕಿ 
ಥಟ್ಟನೆ ಉಳ್ಳಾಗಡ್ಡಿ ಓಣಿಯಲ್ಲಿ ಪರಿ 
ಬಿಚ್ಚುವ ಮಗಳನ್ನು “ನೆನೆದು ಮತ್ತೆ ಬೀದಿ 
ಯಲ್ಲಿ "ಬಂದು ನಿಲ್ಲುತ್ತಾನೆ, ನಮ್ಮನ್ನೂ 
ಎಳೆದು ತರುತ್ತಾನೆ. 


ಮನುಷ್ಯರ ಬಗೆಗಿರುವ ತೀರ ಕೋಮಲ 
ಭಾವ ಕೆಂಡದಂತಿರುವ ಕವನ 
ಗಳನ್ನು ಬೊಗಸೆಯಲ್ಲಿ ತುಂಬಿಕೊಂಡು 
ನಮ್ಮ ನಿಮ್ಮೆಲ್ಲರ ಮಧ್ಯ ತನ್ನ ಅಸ್ತಿತ್ವ 
ತಡಕಾಡುತ್ತ ಈಗ ಬೀದಿಗಿಳಿದು ಕೇಳುತ್ತಿ 
ದ್ದಾನೆ. "ನೀವು ಕಂಡಿರಾ, ನೀವು ಕಂಡಿರಾ'. 
ಹೌದು, ನೀವು ಕಂಡಿರಾ? 


ರಮೇಶ ಧಾನವಾಡಕರ 


ಮಾ ಘಾ ಖ್‌, 


ಸಾಮಾಜಿಕ ವಸ್ತುಸ್ಥಿತಿಯನ್ನು ಪ್ರತಿಬಿಂಬಿಸುವುದರ ಜೊತೆಗೇ ಕಾವ್ಯ 
ಕವಿ ಪ್ರತಿನಿಧಿಸುವ ವರ್ಗ ಮನೋಭಾವವನ್ನು ಸೂಚಿಸುತ್ತದೆ. ಬಹಳವಾಗಿ, 
ಕೆಲವೊಂದು ಐತಿಹಾಸಿಕ ಸಂದರ್ಭಗಳನ್ನು ಬಿಟ್ಟರೆ, ಕನ್ನಡ ಕಾವ್ಯ ಆಳುವ 
ಉಚ್ಚವರ್ಗ-ವರ್ಣಗಳ ಧ್ವನಿಯಾಗಿದ್ದು ಈಗೀಗ ಮಾತ್ರ ಅದು ಹೊಸ 
ಆಯಾಮವನ್ನು ಪಡೆಯುತ್ತಿದೆ. ಸಾವಿರಾರು ವರ್ಷಗಳಿಂದ ದಬ್ಬಾಳಿಕೆ, 
ಹಿಂಸೆ, ಅನ್ಯಾಯ, ಶೋಷಣೆಗೀಡಾದ ಕೋಟಿ ಕೋಟಿ ಜನರ ಧ್ವನಿಯಾಗುತ್ತ 
ಕ್ರಾಂತಿಯೊಂದರ ಅವಶ್ಯಕತೆಯನ್ನು ಇಂದಿನ ತರುಣ ಕವಿಗಳು ಪ್ರತಿಬಿಂಬಿ 
ಸುತ್ತಿದ್ದಾರೆ. 


ರಮಜಾನ ದರ್ಗಾ ಅವರ ಈ ಸಂಕಲನದ ಕವಿತೆಗಳು ಹೊಸ ಕಾವ್ಯ 
ಧೋರಣೆಗೆ ಹಿಡಿದ ಕನ್ನಡಿಯಂತಿವೆ. ಹೃದಯಗಳಿಗೆ ಬೆಂಕಿ ಹಚ್ಚುವ ಕವಿತೆ 
ಗಳಿವು. ಈ ಬೆಂಕಿ ಒಣರೊಚ್ಚಿನಿಂದ ಉರಿಯುವ ಬೆಂಕಿಯಲ್ಲ. ಕಂಡುಂಡ 
ನೋವು ವಿಷಾದಗಳನ್ನು ಕೇವಲ ಸ್ವಂತದ ವ್ಯಥೆಯ ಕಕ್ಕುವಿಕೆಗೆ ವಿಷಯ 
ವಾಗಿಸಿಕೊಳ್ಳದೆ, ಅಂಥ ವಿಷಾದ, ನೋವುಗಳ ಮೂಲವನ್ನೇ ಕೆದಕಿ 
ತನ್ಮೂಲಕ ಸಾಮಾಜಿಕ ವಿಷಮತೆಯತ್ತ ಕಣ್ಣಿಟ್ಟು ನೋಡಿ, ವಿಶ್ಲೇಷಿಸಿ, 
ಉರಿಯುತ್ತಿರುವ ಹೃದಯಗಳ ಬೆಂಕಿಯನ್ನು ತನ್ನ ಹೃದಯದ ಬೆಂಕಿಯ 
ಜೊತೆಗೆ ಮೇಳವಿಸಿಕೊಂಡು ಅವರು ಬರೆಯುವುದರಿಂದ ಸಾವಿರ ಸಾವಿರ 
ಹೃದಯಗಳಿಗೆ ಮತ್ತೆ ಅದನ್ನು ತಾಗಿಸುವ ಸಾಮರ್ಥ್ಯ ಈ ಕವಿತೆಗಳಿಗೆ 
ಬಂದಿದೆ. ಕೇವಲ ಕೂಗಾಟವಾಗದೆ, ವಾಚ್ಯಕ್ಕಿಳಿಯದೆ ಕಲಾತ್ಮಕತೆಯನ್ನು 
ಬಿಟ್ಟುಕೊಡದೆ, ಕಲಾತ್ಮಕತೆಗೇ ಬಲಿ ಬೀಳದೆ, ಈ ಕವನಗಳು ಅರ್ಥಪೂರ್ಣ 
ವಾಗಿ ಸಂವಹನದಲ್ಲಿ ಸಫಲವಾಗುತ್ತವೆ. 


ಕ ವೈಜ್ಞಾ ನಿಕವಾದ ಕ್ರಾಂತಿಕಾರಿ ಸಿದ್ಧಾಂತವೊಂದರಲ್ಲಿನ ಅವರ ಅಚಲ 
ವಿಶ್ವಾಸ ಅವರ ಕಾವ್ಯದ ಜೀವನ ಸತ್ವವೂ ಆಗಿದೆ. ಅಂತೆಯೆ ಇಲ್ಲಿಯ 
ಬಹಳಷ್ಟು ಕವನಗಳು ವಸ್ತುಸ್ಥಿತಿಯ ನೈಜ ಪ್ರತಿಬಿಂಬವನ್ನೊದಗಿಸಿ ಓದು 
ಗನಿಗೆ ಗುಂಗುಹಿಡಿಸಿ ವಿಚಾರಕ್ಕೆ ಹಚ್ಚುತ್ತವೆ. ಒಳ್ಳೆಯ ಕಾವ್ಯ ಮಾಡಲೇ 
ಬೇಕಾದ ಕಾರ್ಯವಿದು. 


— ಜಗದೀಶ ಮಂಗಳೂರಮಠ 


